ಕನಾಣಟಕ ವಿಧಾನ ಪರಿಷತು 


ಚುಕ್ಜೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


; S29 
: ಶ್ರೀ ರಘುನಾಥರಾವ್‌ ಮಲ್ಲಾಪೂರೆ 


(ವಿಧಾನಸಭಾ ಕ್ಷೇತ್ರದಿಂದ ಚುನಾಲಯುತರಾದವರು) 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


; 16.12.2021 
: ಮಾನ್ಯ ಜಲಸಂಪನ್ಮೂಲ ಸಚಿವರು 


6 Ba 


ಯೋಜನೆಗಳು ಯಾವುವು; ಅವುಗಳ ರೂಪುರೇಷಗಳೇನು; 
(ತಾಲ್ಲೂಕುವಾರು ಗ್ರಾಮಗಳ ಕೆರೆಗಳವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


ಇವುಗಳಲ್ಲಿ ಎಷ್ಟು ಕೆರೆಗಳಿಗೆ ಸಮರ್ಪಕವಾಗಿ ನೀರು 
ಪೂರೈಸಲಾಗುತ್ತಿದೆ. (ಮಾಹಿತಿ ಒದಗಿಸುವುದು) 


ಕೆಲವೊಂದು ಗಾಮಗಳ ಕೆರೆಗಳಿಗೆ ಸಮರ್ಪಕವಾಗಿ ನೀರು 
ಪೂರೈಸದಿರಲು ಕಾರಣಗಳೇನು (ಮಾಹಿತಿ ನೀಡುವುದು) 


'|ಹಾಗಿದಲ್ಲಿ 
೧೧ 


ಸದರಿ `8ರೆಗಳಿಗೆ ಸಮರ್ಪಕವಾಗಿ ನೀರು 
ಪೂರೈಸಲು ಸರ್ಕಾರ ಆಸಕ್ತಿ ಹೊಂದಿದೆಯೇ: ಹೊಂದಿದ್ದಲ್ಲಿ, 
ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು; 


ಉ) 


17ಈ ಯೋಜನೆಗಳಡಿ ಕೈಬಿಟ್ಟು ಹೋಗಿರುವ ಕೆಲವೊಂದು 
ಗ್ರಾಮಗಳ ಕೆರೆಗಳನ್ನು ಕೆರೆ ತುಂಬುವ ಯೋಜನೆಯಡಿ 
ಅಥವಾ ಯಾವುದಾದರೊಂದು ಯೋಜನೆಯಡಿಯಲ್ಲಿ 
ಸೇರ್ಪಡೆ ಮಾಡಲು ಸರ್ಕಾರ ಆಸಕ್ತಿ ಹೊಂದಿದೆಯೇ; 
(ವಿವರ ನೀಡುವುದು) 


| 
ಗೊ) 


ಆಸಕ್ತಿ ಹೊಂದಿದ್ದಲ್ಲಿ ಕೈಬಿಟ್ಟು ಹೋಗಿರುವ ₹ರೆಗೌಗೌನೀರು 
ತುಂಬಿಸಲು ಸರ್ಕಾರವು ಕೈಗೊಳ್ಳುವ ಕ್ರಮಗಳೇನು? 


| | (ಸಂಪೂರ್ಣ ವಿವರ ನೀಡುವುದು) 


ಪ್ರಶ್ನೆ ಉತ್ತರ 
) 1ನೀದರ್‌  ಜಕ್ಷಯಕ್ಲ ಗಾಂಡು ಹಾಗಾ ಜಲಸಂಪನ್ಮೂಲ ಇಲಾಖೆಯ ಆಡಿಬೀದರ್‌ 
ಮಂಜೂರಾತಿಯ ಹಂತದಲ್ಲಿರುವ ಕೆರೆಗೆ ನೀರು ತುಂಬುವ | ಜಿಲ್ಲೆಯಲ್ಲಿ ಕೈಗೊಂಡಿರುವ ಹಾಗೂ ಮಂಜೂರಾತಿಯ 


ಹಂತದಲ್ಲಿರುವ ಕೆರೆಗೆ ನೀರು ತುಂಬುವ ಯೋಜನೆಗಳ 
ವಿವರಗಳು ಕೆಳಕಂಡಂತಿವೆ: 

1) ಬೀದರ ಜಿಲ್ಲೆಯಲ್ಲಿರುವ ಕೊಂಗಳಿ ಏತ ನೀರಾವರಿ 
ಯೋಜನೆಯಡಿಯಲ್ಲಿ ಬರುವ ಬಸವಕಲ್ಯಾಣ, ಭಾಲ್ವಿ 
ಹಾಗೂ ಹುಲಸೂರು ತಾಲೂಕುಗಳಲ್ಲಿ ಚುಳಕಿನಾಲಾ 
ಜಲಾಶಯ ಮತ್ತು 15 ಕೆರೆಗಳನ್ನು ತುಂಬಿಸುವ 
ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. ಸದರಿ 15 
ಕೆರೆಯ ವಿವರಗಳು ಅನುಬಂಧದಲ್ಲಿ ಒದಗಿಸಲಾಗಿದೆ. 


2) ಬೀದರ ಜಿಲ್ಲೆಯ ಕಾರಂಜಾ ಯೋಜನೆಯಡಿಯಲ್ಲಿ 
ಮಾಂಜ್ರಾ ನದಿಗೆ ಅಡ್ಡಲಾಗಿ ಚಂದಾಪೂರ ಗ್ರಾಮದ ಹತ್ತಿರ 
ನಿರ್ಮಿಸಿರುವ ಬ್ಯಾರೇಜಿನಿಂದ 33 ಕೆರೆಗಳಿಗೆ ನೀರು 
ತುಂಬಿಸುವ ಯೋಜನೆ ಕರ್ನಾಟಕ ನೀರಾವರಿ ನಿಗಮದ 


ಪರಿಶೀಲನೆಯಲ್ಲಿರುತ್ತದೆ. 
3) ಹಾಲಹಳ್ಳಿ ಬ್ಯಾರೇಜಿನ ಮೇಲ್ಮೈಯಲ್ಲಿ ಎಡದಂಡೆ ಮೇಲೆ 
ಇರುವ ಬಾಲಾದ(ಬಿ) ಗ್ರಾಮದ ಹತ್ತಿರ ಮಾಂಜ್ರಾ 


ನದಿಯಿಂದ ನೀರನ್ನು ಎತ್ತಿ ಬೀದರ ಜಿಲ್ಲೆಯ ಔರಾದ 
ತಾಲೂಕಿನ 36 ಕೆರೆಗಳನ್ನು ತುಂಬಿಸುವ ಯೋಜನೆಗಳು 
ಕರ್ನಾಟಕ ನೀರಾವರಿ ನಿಗಮದ ಪರಿಶೀಲನೆಯಲ್ಲಿರುತ್ತದೆ. 


ಮೂರು ಯೋಜನೆಗಳ ಪೈಕಿ ಒಂದು ಯೋಜನೆಯ 
ಅನುಷ್ಠಾನವು ಇನ್ನೂ ಪ್ರಗತಿಯ ಹಂತದಲ್ಲಿದ್ದು, ಉಳಿದೆರಡು 
ಯೋಜನೆಗಳು ಪ್ರಸಕ್ತ ನಿಗಮದ ಮಟ್ಟದಲ್ಲಿ 


ಪರಿಶೀಲನೆಯಲ್ಲಿರುವುದರಿಂದ ಈ ಪ್ಲೆ ಉದ್ಭವಿಸುವುದಿಲ್ಲ. 


ಸಂಖ್ಯೆ: ಜಸಂಇ 2೦24 ಎಂಎಲ್‌ಎ 2೦೦1 


4 \ ) ' * 
Pa ಇ ; pad 
CANN 


ಆ 


(ಗೋವಿಂದ ಏಂ. ಕಾರಜೋಳ) 
ಜಲಸಂಪನ್ಮೂಲ ಸಚಿವರು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ:529ಕ್ಕೆ 


ಅನುಬಂಧ 


ಕೊಂಗಳಿ ಏತ ನೀರಾವರಿ ಯೋಜನೆಯಡಿಯಲ್ಲಿ ಬರುವ ಜಲಾಶಯ / ಕೆರೆಗಳ ವಿವರಗಳು ಈ ಕೆಳಗಿನಂತಿವೆ. 


ಜಲಾಶಯ / ಕ 
ಜಿಲ್ಲೆ | ತಾಲ್ಲೂಕು ಗ್ರಾಮ ಇರೆಗಳು ಸಾಮರ್ಥ್ಯ 
(Mcfinಳಲ್ಲಿ) 
ಬೀದರ | ಹುಲಸೂರು ಮಸ್ತಾಪೂರ 1200/600 
ಚುಳಕಿನಾಲಾ ಜಲಾಶಯ 
ಮರಕವ್‌ ಮರಕಲ್‌ ಮತ್ತು 5 ಕೆರೆಗಳನ್ನು 
ಮಹಾದೇವಕೆರೆ ಸಂಗಹಣಾ ಸಾಮರ್ಥ್ಯದ 
ಗುತ್ತಿ- 100% ಪ್ರತಿಶತ ತುಂಬಿಸುವ 
ಗುತ್ತಿ ಪ್ರಾವಿಧಾನವಿದ್ದು, ಪ್ರಸುತ 
€ಲೂರು ಯೋಜನೆಯಲ್ಲಿ 
"ಲೂರು ಲೂರು3 125 ಚುಳಕಿನಾಲಾ ಜಲಾಶಯ 
ಕಾಕಿ 
ತುಂಬಿಸಲಾಗುತ್ತಿದೆ. 
ಬೀದರ | ಬಸವಕಲ್ಲಾಣ sr ೀಲಕುಂದಕೆರೆ 120.213 ಲಿ ಈ 5 
ನಾರಾಹನವರಕರ ಸಂಗ್ರಹಣಾ 
ಸಾರ ಸಾಮರ್ಥ್ಯದ 100% ಪ್ರತಿಶತ 
5ಸರಾರತ 
ಪರತಾಪೊರ ತಾಪೊರ 42.821 ಕೆರೆಗಳನ್ನು 
ತುಂಬಿಸಲು ನರ. 
ಹಂಚಿಕೆಯಾಗಿದ್ದು, ಮುಂದಿನ 
ಸಹ ಕೈಗೊಳ್ಳಲಾಗುತ್ತಿದೆ. 
ಬೀದರ | ಬಸವಕಲ್ಯಾಣ Se — 
€ಗಕೆರೆ ಕೆರೆಗಳನ್ನು ಸಂಗಹಣಾ. 
ll. TA ಸಾಮರ್ಥ್ಯದ 100% ಪ್ರತಿಶತ 
—— 343 ಜಿನನುತ ಪ ಪ್ರಾವಿಧಾನವಿದ್ದು, 
"ರಖಂ8ಕರ 26.922 "| ಆದ್ಯತೆಯ ಮೇರೆಗೆ 
ಸ aoe. 


kkk 


ಕೈಗೊಳ್ಳಲಾಗುವುದು. 


